ಕರ್ನಾಟಕ ವಿಧಾನ ಪರಿಷತ್ತು 


/ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ [37 (1472) - | 
ಮಾನ್ಯ ಸದಸ್ಯರೆ ಹೆಸರು ಶ್ರೀ ಹೆಚ್‌.ಎ. ರಮೇಶ್‌ 


(ವಿಧಾನ ಸಚಿಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


1070372073 


| 


| ಸಮಯದಲ್ಲಿ ವಿಲೇವಾರಿಯಾಗದಿರುವುದು 
ಸರ್ಕಾರದ . ಗಮನಕ್ಕೆ ಬಂದಿದೆಯೇ: 
ಬಂದಿದ್ದಲ್ಲಿ, ಯಾವ ಕ್ರಮಗಳನ್ನು 
ಕೈಗೊಳ್ಳಲಾಗಿದೆ:. 


ಕಾರ್ಮಿಕರು ಸಲ್ಲಿಸಿದ ಅರ್ಜಿಗಳು ನಿಗಧಿತ 


'ನತ್ತನಸವ ಸಚಿವರ ” ಮಾನ್ಯ ಕಾರ್ಮಿಕ`ಸಚಿವರು 
FT | 
ಸಂ. ಪಶ್ನೆ ಉತ್ತರ 
ಅ) ಕಾರ್ಮಿಕ ಇಲಾಖೆಯಡ `ಸೋಂದಣೆಯಾದ] ಕಾರ್ಮಿಕ ಇಲಾಖೆಯಲ್ಲಿ ಸ್ವೀಕೃತವಾದ ಅರ್ಜಿಗಳನ್ನು 


ವಿಳಂಬವಿಲ್ಲದೇ ನಿಗಧಿತ ಸಮಯದಲ್ಲಿ ವಿಲೇವಾರಿ ಮಾಡಲು ಮಾನ್ಯ 
ಕಾರ್ಮಿಕ - ಸಚಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ:16/08/2021ರಿ೦ದ 
ದಿನಾಂಕ:15/49/2021ರವರೆಗೆ'" ವಿಶೇಷ ಕಾರ್ಮಿಕ ಅದಾಲತ್‌ನ್ನು 
ರಾಜ್ಯಾದ್ಯಂತ ನಡೆಸಲಾಗಿದೆ. ಎಲ್ಲಾ ಜಿಲ್ಲೆಗಳಲ್ಲಿ ನಡೆಸಿದ ಈ ಕಾರ್ಮಿಕ 
ಅದಾಲತ್‌ನಿಂದಾಗಿ ಒಟ್ಟು 2,83,294 ಅರ್ಜಿಗಳನ್ನು ವಿಲೇವಾರಿ 
ಮಾಡಲಾಗಿದೆ. ಒಟ್ಟು 1,53,996 ಕಾರ್ಮಿಕರಿಗೆ ವಿವಿಧ ಯೋಜನೆಗಳಡಿ 
ರೂ.89,04,97,718/-ಗಳ ಸೌಲಭ್ಯವನ್ನು ಒದಗಿಸಲಾಗಿದೆ. ಕಾರ್ಮಿಕ 
ಅದಾಲತ್‌ನ ಅಭೂತಪೂರ್ವ ಯಶಸ್ಸಿನ ಹಿನ್ನೆಲೆಯಲ್ಲಿ ಅರ್ಹ ಕಾರ್ಮಿಕ' 
ಫಲಾನುಭವಿಗಳಿಗೆ ಸೌಲಭ್ಯವನ್ನು ಶೀಘವಾಗಿ ತಲುಪಿಸುವ ನಿಟ್ಟಿನಲ್ಲಿ 
ರಾಜ್ಯದ ಎಲ್ಲಾ ಜಿಲ್ಲೆಯ ಪ್ರತಿ ತಾಲ್ಲೂಕಿನಲ್ಲಿ ಪ್ರತೀ ತಿಂಗಳಿಗೆ ಒಂದು 
ದಿನ ಕಾರ್ಮಿಕ ಅದಾಲತ್‌ನ್ನು ನಡೆಸಲಾಗುತ್ತಿದೆ. 


ನಿಗಧಿತ ಸಮಯದಲ್ಲಿ ಅರ್ಜಿಗಳನ್ನು ವಿಲೇವಾರಿ ಮಾಡಲು |; 
ವಿವಿಧ ಮಂಡಳಿಗಳಿಂದ ತೆಗೆದುಕೊಂಡಿರುವ ಕ್ರಮ ಈ ಕೆಳಗಿನಂತಿದೆ. 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ. 


. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿಯಲ್ಲಿ ಫಲಾನುಭವಿಗಳಾಗಿ ನೋಂದಣಿಯಾಗಲು "ಸೇವಾ 
ಸಿಂಧು” ತಂತ್ರಾಂಶದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದು, ಅವರ 
ಅರ್ಜಿಗಳನ್ನು ಪರಿಶೀಲಿಸಿ ನೋಂದಣಾಧಿಕಾರಿಗಳಾದ ಹಿರಿಯ 
ಕಾರ್ಮಿಕ ನಿರೀಕ್ಷರು/ಕಾರ್ಮಿಕ ನಿರೀಕ್ಷಕರು ಸದರಿ ಅರ್ಜಿಗಳನ್ನು 
ವಿಲೇವಾರಿ ಮಾಡುತ್ತಿದ್ದಾರೆ. 


2. ಫಲಾನುಭವಿಗಳ ಅರ್ಜಿಗಳ ವಿಲೇವಾರಿಗಾಗಿ “ಸಕಾಲ” | 
ಯೋಜನೆಯಡಿ ಕಾಲಮಿತಿಯನ್ನು  ನಿಗಧಿಪಡಿಸಲಾಗಿದ್ದು, | 
ಕಾಲಮಿತಿಯೊಳಗೆ ಅರ್ಜಿಗಳನ್ನು ವಿಲೇವಾರಿ ಮಾಡಲು 
ಕಮಕ್ಕೆಗೊಳ್ಳಲಾಗುತ್ತಿದೆ. 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಧದ್ದತಾ ಮಂಡ್‌. , 


ಈ ಮಂಡಳಿಯು ಜಾರಿಗೊಳಿಸುತ್ತಿರುವ ಈ ಕೆಳಕಂಡ 


ಸಾಮಾಜಿಕ ಭದ್ರಶಾ ಯೋಜನೆಗಳಡಿ ಸ್ವೀಕರಿಸಿದ ಅರ್ಜಿಗಳನ್ನು | 


ನಿಯಾಮಾನುಸಾರ ಪರಿಶೀಲಿಸಿ ಕಾಲಕಾಲಕ್ಕೆ ವಿಲೇವಾರಿ 
ಮಾಡಲಾಗುತ್ತಿದೆ. 


1. ಅಂಜೇಡ್ಕರ್‌ಕಾರ್ಮಿಕ ಸಹಾಯ ಹಸ್ತ ಯೋಜನೆ:- 
ಈ ಯೋಜನೆಯಡಿ 1 ಅಸಂಘಟಿತ ವರ್ಗಗಳಾದ “ಹಮಾಲರು, 


ಮನೆಗೆಲಸದವರು, ಚೆಂದಿ ಆಯುವವರು, ೬ ೈಲರ್ಸ್‌, ಮೆಕ್ಕಾನಿಕ್‌, | 


ಅಗಸರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, ಕ್ಷೌರಿಕರು ಹಾಗೂ 
ಧಟಿಕಾರ್ಮಿಕ”ರನ್ನು ನೋಂದಾಯಿಸ ಲಾಗುತ್ತಿದೆ. 


ಈವರೆಗೆ ಒಟ್ಟು 2,66,653 ಅರ್ಜಿಗಳನ್ನು ನೋಂದಣಿಗಾಗಿ" 


ಸ್ಪೀಕರಿಸಿದ್ದು, ಅದರಲ್ಲಿ 2,52,467 ಅರ್ಜಿಗಳನ್ನು” ವಿಲೇವಾರಿ 


| ಮಾಡಲಾಗಿರುತ್ತದೆ. ಇತ್ತೀಚೆಗೆ -ಸ್ಟೀಕರಿಸಲಾದ 14186 ಅರ್ಜಿಗಳನ್ನು 


ನಿಯಾಮಾನುಸಾರ ಪರಿಶೀಲಿಸಿ ಶೀಘ್ರ ವಿಲೇವಾರಿ ಮಾಡಲಾಗುವುದು. 


2. ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ 
ಪರಿಹಾರ ಯೋಜನೆ:- 


(ಅ) ಅಪಘಾತ ಪರಿಹಾರ: 

ಅಪಘಾತ ಪರಿಹಾರ ಕಲ್ಲಿಸುವ ಈ ಯೋಜನೆಯಡಿ, ಸಾರಿಗೆ 
ಇಲಾಖೆಯಿಂದ ಖಾಸಗಿ ವಾಣಿಜ್ಯ ವಾಹನ ಚಲಾಯಿಸಲು ಊರ್ಜಿತ 
ಚಾಲನ ಪರವಾನಗಿ ಹೊಂದಿರುವ ಎಲ್ಲಾ ಚಾಲಕರು 


ಫಲಾನುಭವಿಗಳಾಗಿದ್ದು, ಮಂಡಳಿಯ ಮೂಲಕ ಪ್ರತ್ಯೇಕ 
| ನೋಂದಣಿಯ ಅವಶ್ಯಕತೆ ಇರುವುದಿಲ್ಲ. | 


ಈ ಯೋಜನೆಯಡಿ ಅಪಘಾತ ಪರಿಹಾರ ಕೋರಿ ಸಲ್ಲಿಸಿದ ಎಲ್ಲಾ 
ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ವಿಲೇವಾರಿ ಮಾಡುತ್ತಿದ್ದು, 
ಈವರೆಗೆ 1041 ಅಪಘಾತ ಪ್ರಕರಣಗಳಲ್ಲಿ ರೂ.35.02 ಕೋಟಿಗಳ 
ಪರಿಹಾರವನ್ನು ನೇರವಾಗಿ ಅರ್ಜಿದಾರರ ಬ್ಯಾಂಕ್‌ ಖಾತೆಗೆ ವರ್ಗಾವಣೆ 
ಮಾಡುವ ಮೂಲಕ ವಿತರಿಸಲಾಗುತ್ತಿದೆ. ಪ್ರಸ್ತುತ 127 ಅರ್ಜಿಗಳು 
ಪರಿಶೀಲನೆಯ ಹಂತದಲ್ಲಿ ಬಾಕಿ ಇದ್ದು, ನಿಯಾಮಾನುಸಾರ 


ಪಠಿಶೀಲಿಸಿ ಶೀಘ್ರ ವಿಲೇವಾರಿ ಮಾಡಲಾಗುವುದು. 


(ಅ) ತೈಕ್ಷಣಿಕಧನ ಸಹಾಯ: 


ಈ ಸೌಲಭ್ಯ ಕೋರಿ ಈವರೆಗೆ ಒಟ್ಟು 780 ' ಅರ್ಜಿಗಳನ್ನು | 
_ಸ್ಪೀಕರಿಸಿದ್ದು, .. ಅದರಲ್ಲಿ .....252.. .. ಅರ್ಜಿಗಳನ್ನು... ವಿಲೇವಾರಿ... 


RNS 


ಮಾಡಲಾಗಿರುತ್ತದೆ. ಇತ್ತೀಚೆಗೆ ಸ್ಥೀಕರಿಸಲಾದ 28 ಅರ್ಜಿಗಳನ್ನು 
ನಿಯಾಮಾನುಸಾರ ಪರಿಶೀಲಿಸಿ ಶೀಘ್ರ ವಿಲೇವಾರಿ ಮಾಡಲಾಗುವುದು. 


ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳ 


ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಸಂಘಟಿತ ಕಾರ್ಮಿಕರು: 
ಕಲ್ಯಾಣ ಯೋಜನೆಗಳಿಗಾಗಿ ಸಲ್ಲಿಸಿದ ಅರ್ಜಿಗಳನ್ನು ನಿಗದಿತ 
ಸಮಯದಲ್ಲಿ ವಿಲೇವಾರಿ ಮಾಡಲಾಗುತ್ತಿದೆ. 


ಆ) 


ಇ) 


1 ಅರ್ಜಿಗಳು ವಿಲೇವಾರಿಯಾಗಿವೆ: 


ಕಾರ್ಮಿಕರು `ತಮ್ಮ ಕಲಸದ ಮ 
ತೆರಳಲು ಅನುಕೂಲವಾಗಲು ಬೆಂಗಳೂರು 


ನಗರದಲ್ಲಿ ಆರಂಭಿಸಿರುವ ಉಚಿತ 
ಬಸ್‌ಪಾಸ್‌ ಸೇವೆಯನ್ನು ರಾಜ್ಯಾದ್ಯಂತ 
ಯಾವಾಗ ವಿಸ್ತರಿಸಲಿದೆ: ಹಾಗೂ 


ಬೆಂಗಳೂರು ನಗರದಲ್ಲಿ ಈವರೆಗೂ ಎಷ್ಟು 
ಕಾರ್ಮಿಕರು ಬಸ್‌ಪಾಸ್‌ ಪಡೆದಿದ್ದಾರೆ: 


ಗಾಮ್‌ ಇರಾಪಯ ಆರಾಗ್ಯ ಭಾಗ್ಯ | ಕನಾಟ್‌ ಇಟ್ನಡ ಮತ್ತ ಇತರೆ ನಿರ್ಮಾಣ ಾರ್ಮಿಕರ ಕಲ್ಕಾಣ'ಮಂಡಳಿ 


ಯೋಜನೆಯಡಿ ಇಲ್ಲಿಯವರೆಗೂ ಎಷ್ಟು' 
ಅರ್ಜಿಗಳು ಬಂದಿದೆ: ಅದರಲ್ಲಿ ಎಷ್ಟು 


ಕಾರ್ಮಿಕ "ಇಲಾಖೆಯ ಆಧೇನದಲ್ಲಿ "ಬರುವ ವಿವಿಧ ಮಂಡಳಿಗಳ 
ಮಾಹಿತಿಯು ಈ ಕೆಳಕಂಡಂತಿರುತ್ತದೆ. 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ: 


ಕಾರ್ಮಿಕರು ತಮ್ಮ ಕೆಲಸದ ಪ್ರದೇಶಗಳಿಗೆ ತೆರಳಲು 
ಅನುಕೂಲವಾಗಲು ಬೆಂಗಳೂರು ನಗರದಲ್ಲಿ ಆರಂಭಿಸಿದ ಉಚಿತ 
ಬಸ್‌ಪಾಸ್‌ ಸೇವೆಯನ್ನು ರಾಜ್ಯದ್ಯಂತ" ವಿಸ್ತರಿಸಲು ನಿಯಮಗಳಲ್ಲಿ 
ತಿದ್ದುಪಡಿಯನ್ನು ತರಲಾಗುತ್ತಿದ್ದು, ಸದರಿ ನಿಯಮಗಳು ಜಾರಿಗೆ ಬಂದ 
ನಂತರ ರಾಜ್ಯದ್ಯಂತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ 
ಬಸ್‌ಪಾಸ್‌ ಸೇವೆಯನ್ನು ವಿಸ್ತರಿಸಲಾಗುತ್ತದೆ. 


ಬೆಂಗಳೂರು ನಗರದಲ್ಲಿ ಇಲ್ಲಿಯವರೆಗೆ ಒಟ್ಟು 68,148 ಕಟ್ಟಡ 
ಮತ್ತು : ಇತರೆ ನಿರ್ಮಾಣ ಕಾರ್ಮಿಕರಿಗೆ ಬಸ್‌ಪಾಸ್‌ನ್ನು ' 
ಒದಗಿಸಲಾಗಿರುತ್ತದೆ. 


ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ: 


ಪ್ರಸ್ತುತ ಬೆಂಗಳೂರಿನಲ್ಲಿರುವ ಗಾರ್ಮೆಂಟ್ಟ್‌ ಕಾರ್ಬಾನೆಗಳಲ್ಲಿ 
ದುಡಿಯುವ ಸಂಘಟಿತ ಮಹಿಳಾ ಕಾರ್ಮಿಕರಿಗೆ ವನಿತಾ ಸಂಗಾತಿ 
ಯೋಜನೆಯಡಿ ಉಚಿತವಾಗಿ ಬಸ್‌ಪಾಸ್‌ : ನೀಡುವ ಸೌಲಭ್ಯವನ್ನು 
ರಾಜ್ಯಾದ್ಯಂತ ವಿಸ್ತರಿಸುವ ಪ್ರಸ್ತಾವನೆ ಸಧ್ಯಕ್ಕೆ ಇರುವುದಿಲ್ಲ. 


ಜನವರಿ 2022ರ ಮಾಹೆಯಲ್ಲಿ 14 ಕಾರ್ಮಿಕರಿಗೆ .ಮತ್ತು ಫೆಬ್ರವರಿ 
2022 ರ ಮಾಹೆಯಲ್ಲಿ 38 ಕಾರ್ಮಿಕರಿಗೆ ಒಟ್ಟು 52 ಕಾರ್ಮಿಕರಿಗೆ 
ಬಸ್‌ಪಾಸ್‌ ವಿತರಿಸಲಾಗಿದೆ. 


ಈ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕ | 
ಫಲಾನುಭವಿಗಳಿಗೆ ಜಾರಿಗೊಳಿಸುತ್ತಿರುವ ಆರೋಗ್ಯ ಭಾಗ್ಯ 
ಯೋಜನೆಯಡಿ `ಈ ಕೆಳಕಂಡ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯಗಳನ್ನು 
ನೀಡಲಾಗುತ್ತಿದೆ. ' f 


> ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ (ಕಾರ್ಮಿಕ ಚಿಕಿತ್ಸಾ ಭಾಗ್ಯ: 
ಹೃದ್ರೋಗ, ಕಿಡ್ನಿ ಜೋಡಣೆ, ಕ್ಯಾನ್ಸರ್‌ ಶಸ್ತಚಿಕಿತ್ಸೆ, ಕಣ್ಣಿನ ಶಸ್ತ್ರಚಿಕಿತ್ಸೆ | 
ಪಾರ್ಶ್ವವಾಯು, ಮೂಳೆ ಶಸಚಿಕಿತೆ ಗರ್ಭಕೋಶ ಶಸ್ತಚಿಕಿತ್ಲೆ, | 
ಮಗ CRN 


ಅಸ್ತಮ ಚಿಕಿತ್ಸೆ ಗರ್ಭಪಾತ ಪರಣಗಳ, ಪಿತ್ತಪಾಪದ ತೊಂದಕಿಗ 
ಸಂಬಂಧಿತ ಚಿಕಿತ್ಜೆ, ಮೂತ್ರ ಪಿಂಡದಲ್ಲಿನ ಕಲ್ಲು ತೆಗೆಯುವ ಚಿಕಿತ್ಸೆ, 
ಮೆದುಳಿನ ರಕ್ತಸ್ರಾವದ ಚಿಕಿತ್ಸೆ, ಅಲ್ಲರ್‌ ಚಿಕಿತ್ಸೆ ಡಯಾಲಿಸಿಸ್‌ ಚಿಕಿತ್ಸೆ 
ಕಿಡ್ನಿ. ಶಸ ಸ್ಪಚಿಕಿತ್ಸೆ, ಇ.ಎನ್‌.ಟಿ, ಚಿಕಿತ್ಸೆ ಮತ್ತು ಶಸ್ಪ ಸಚಿಕಿತ್ಸೆ ನರರೋಗ 
ಶಸ್ಗ ಚಿಕ ವ್ಯಾಸ್ಕ್ಯೂಲರ್‌ ಶಸ್ತ ಸಚಿಕಿತ್ಸೆ, ಅನ್ನನಾಫದ ಚಿಕಿತ್ಸೆ ಮತ್ತು 
ಶಸ್ತಚಿತೆ ಕರುಳಿನ ಶಸ್ತ್ರಚಿಕಿತ್ಸೆ ಸ್ತನ ಸಂಬಂಧಿತ ಚಿಕಿತ್ಸೆ ಮತ್ತು 
ಶಸ್ತ್ರಚಿಕಿತ್ಸೆ ಹರ್ನಿೀಯ ಶಸ್ತ್ರಚಿಕಿತ್ಸೆ, ಅಪೆಂಡಿಕ್ಸ್‌ ಶಸ್ತ್ರಚಿಕಿತ್ಸೆ ಮೂಳೆ 
ಮುರಿತ/ಡಿಸ್‌ಲೊಕೇಶನ್‌ ಚಿಕಿತ್ಜೆ, ಇತರೆ ಔಧ್ಯೋಗಿಕ ಖಾಯಿಲೆಗಳ 
ಚಿಕಿತ್ಲೆಗಳಿಗೆ ರೂ.2,00,000/-ವರೆಗೆ ಸೌಲಭ್ಯ ಒದಗಿಸಲಾಗುತ್ತಿದೆ. 


> ವೈದ್ಯಕೀಯ ಸಹಾಯಧನ (ಕಾರ್ಮಿಕ ಆರೋಗ್ಯ ಭಾಗ್ಯ): 
ಕಾರ್ಮಿಕ ಆರೋಗ್ಯ ಭಾಗ್ಯ ಯೋಜನೆಯಡಿ ನೋಂದಾಯಿತ 


ಫಲಾನುಭವಿ ಹಾಗೂ ಅವರ' ಅವಲಂಭಿತರಿಗೆ ರೂ.300/- ರಿಂದ 


ರೂ.10,000/-ವರೆಗೆ ನೀಡಲಾಗುತ್ತಿದೆ. 

> ಪ್ರಮುಖ ವೈದ್ಯಕೀಯ ಸಹಾಯಧನ ಸೌಲಭ್ಯದಡಿ 7393 
ಅರ್ಜಿಗಳು  ಸ್ಟೀಕೃತವಾಗಿದ್ದು, ಇದರಲ್ಲಿ 6550 ಅರ್ಜಿಗಳನ್ನು 
ವಿಲೇವಾರಿ ಮಾಡಲಾಗಿದ್ದು, 843 ಅರ್ಜಿಗಳು ವಿಲೇವಾರಿಗಾಗಿ 
ಬಾಕಿಯಿರುತ್ತದೆ. 

> ವೈದ್ಯಕೀಯ ' ಸಹಾಯಧನ ಸೌಲಭ್ಯದಡಿ 27199 ಅರ್ಜಿಗಳು 
ಸ್ಲೀಕೃತವಾಗಿದ್ದು, - ಇದರಲ್ಲಿ 1840 ಅರ್ಜಿಗಳನ್ನು ವಿಲೇವಾರಿ 
ಮಾಡಲಾಗಿದ್ದು, 879 ಅರ್ಜಿಗಳು ವಿಲೇವಾರಿಗಾಗಿ ಬಾಕಿಯಿರುತ್ತದೆ. 

> ಬಾಕಿಯಿರುವ ಅರ್ಜಿಗಳನ್ನು ಸಕಾಲ ಯೋಜನೆಯಡಿಯಲ್ಲಿ 


ಕಾರ್ಮಿಕ `ಇಲಾಷೆಯಲ್ಲಿ 


ಕೊರತೆ ಇದೆಯೇ: ಹಾಗಿದ್ದಲ್ಲಿ ಸಿಬ್ಬಂದಿ 


| ಕೈಗೊಂಡಿದೆಯೇ 9 


ಹೌದು, `ಕಾರ್ಮಿಕ `ಇಲಾಖೆಯಲ್ಲಿ "ಸಿಬ್ಬಂದಿಯ `'ಕೊರ 
ಇರುತ್ತದೆ. 


ಆಯುಕ್ತಾಲಯದಿಂದ ನೇರ ನೇಮಕಾತಿ ಕೋಟಾದಡಿ 
ಖಾಲಿಯಿರುವ 26 ಕಾರ್ಮಿಕ ನಿರೀಕ್ಷಕರ ಹುದ್ದೆಗಳ ಭರ್ತಿಗಾಗಿ 


ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಲ್ಲಿಸಲಾಗಿದ್ದ ಪ್ರಸ್ತಾವನೆಯಂತೆ 


ಆಯೋಗವು "ಸದರಿ ಹುದ್ದೆಗಳ ಭರ್ತಿಗಾಗಿ ಡಿಸೆಂಬರ್‌-2021 ರ 
ಮಾಹೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿದ್ದು, ಅಭ್ಯರ್ಥಿಗಳ ಆಯ್ಕೆ 
ಪಟ್ಟಿಯನ್ನು ನಿರೀಕ್ಷಿಸಲಾಗುತ್ತಿದೆ. 


ಆರ್ಥಿಕ ಇಲಾಖೆಯು 20 ಕಾರ್ಮಿಕ ನಿರೀಕ್ಷಕರು, 11 ಪ್ರಥಮ 
ದರ್ಜೆ ಸಹಾಯಕರು ಮತ್ತು 17 ದ್ವಿತೀಯ ದರ್ಜೆ ಸಹಾಯಕರ 
ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು 
ಸಹಮತಿ ನೀಡಿದ್ದು, ಅದರಂತೆ, ದಿನಾಂಕ:10.02.2022 ರಂದು 
ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗಿದೆ. 


ಶ್ರೀಘ್ರವಾಗಿ ವಿಲೇವಾರಿ ಮಾಡಲು ಕ್ರಮವಹಿಸಲಾಗುತ್ತಿದೆ. 7 


H 


ಆರ್ಥಿಕ" ಇಲಾಖೆಯ" `ಶಘಲಿಖಿಗಾರರು” "ಮತ್ತು WN 


ಬೆರಳಚ್ಚುಗಾರರ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ 


ಸ 


ಮಾಡ`ಹೊಳ್ಳಲು ಸಹಮತಿ ನೀಡಿದ್ದು. ಆದರಂತೆ ಸದರ`ಹುದ್ದೆಗಳನ್ನು 


ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ. ಮಾಡಿಕೊಳ್ಳಲು 
ಕ್ರಮವಹಿಸಲಾಗುತ್ತಿದೆ. 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ 

ಈ ಮಂಡಳಿಯ ವತಿಯಿಂದ ಪ್ರತ್ಯೇಕ ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ನು ದಿನಾಂಕ: 22-06-2020ರಂದು : ಅಧಿಸೂಚನೆಯ 
ಮೂಲಕ ಜಾರಿಗೆ ತರಲಾಗಿದ್ದು, ಒಟ್ಟು 643 ಹುದ್ದೆಗಳನ್ನು | 
ಸೃಜಿಸಲಾಗಿರುತ್ತದೆ. ಮಂಡಳಿಗೆ 191 ಖಾಯಂ ಸಿಬ್ಬಂದಿಗಳ 
ನೇಮಕಾತಿಗಾಗಿ ಸರ್ಕಾರದಿಂದ ದಿನಾಂಕ:24-02-2022ರಂದು 
ಅನುಮೋದನೆ ನೀಡಲಾಗಿದ್ದು, ಸದರಿ ಸಿಬ್ಬಂದಿಗಳನ್ನು ನೇಮಕ 
ಮಾಡಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


ಸಂಖ್ಯೆಕಾಇ 150 ಎಲ್‌ಇಟಿ 2022 


(ಅರಬ್ಬೆಲ್‌' ಶಿವರಾಂ ಹೆಬ್ಬಾರ್‌) 
ಕಾರ್ಮಿಕ ಸಚಿವರು 


